KA/ BG-GPO/2515/\WPP-47/2006-2008 






ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೩ ಬೆಂಗಳೂರು, ಗುರುವಾರ, ಡಿಸೆಂಬರ್‌ ೨೫, ೨೦೦೮ (ಪುಷ್ಯ ೪, ಶಕ ವರ್ಷ ೧೯೩೦) ಸಂಚಿಕೆ ೫೧ 


ಭಾಗ - ೨ 


ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು 
ಅಧಿಕಾರಿಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು. 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 883 ಸಅಸೇ 2008, ಬೆಂಗಳೂರು, ದಿನಾಂಕ:27ನೇ ನವೆಂಬರ್‌ 2008 
ಕರ್ನಾಟಕ ಸರ್ಕಾರ ಸಚಿವಾಲಯದ ಸೇವೆಗೆ ಸೇರಿದ ಈ ಕೆಳಕಂಡ ಅಪರ ಕಾರ್ಯದರ್ಶಿ: ಉಪ ಕಾರ್ಯದರ್ಶಿ: 
ಆಪ್ತ ಕಾರ್ಯದರ್ಶಿ (ಗ್ರೇಡ್‌-1) ವೃಂದದ ಅಧಿಕಾರಿಗಳಿಗೆ ಅವರುಗಳ ಹೆಸರುಗಳ ಮುಂದೆ ಸೂಚಿಸಲಾದ ದಿನಾಂಕಗಳಿಗೆ 
ಗಳಿಕೆ:ಪರಿವರ್ತಿತ ರಜೆಯನ್ನು ಮಂಜೂರು ಮಾಡಲಾಗಿದೆ. ರಜೆಯು ಮುಗಿದ ನಂತರ ಅಧಿಕಾರಿಯವರನ್ನು ಅದೇ 


ಹುದ್ದೆಯಲ್ಲಿ ಮುಂದುವರೆಸಲಾಗಿದೆ. 











ಮತ್ತು ಶಾ.ರ. ಇಲಾಖೆ 


ದಿನಾಂಕ:23.10.2008ರಿಂದ 
ದಿನಾ೦ಕ:24.10.2008ರವರೆಗೆ 2 
ದಿವಸಗಳ ಪರಿವರ್ತಿತ ರಜೆ 


ಕ್ರ.ಸಂ | ಅಧಿಕಾರಿಯ ಹೆಸರು ಮತ್ತು ಪದನಾಮ ಮಂಜೂರಾಗಿರುವ ರಜೆ ಮತ್ತು ರಜೆಯ ಮಂಜೂರಾತಿ ನಂತರ 
ಶ್ರೀ:ಶ್ರೀಮತಿ ಅವಧಿ ಖಾತೆಯಲ್ಲಿ ಉಳಿದಿರುವ 
ಅರ್ಧ ವೇತನ ರಜೆ/ಗಳಿಕೆ ರಜೆ 
1 ತ 3 4 
1) ಭಾ.ಭೀ. ಪತ್ತಾರ ದಿನಾಂಕ:15.10.2008 ರಿಂದ 
ಅಪರ ಪ್ರಾರೂಪಕಾರ ಮತ್ತು ಪದ |ದಿನಾಂಕ: 18.9.2008ರವರೆಗೆ 4 
ನಿಮಿತ್ತ ಅಪರ ಕಾರ್ಯದರ್ಶಿ ಸಂ.ವ್ಯ. ದಿವಸಗಳ ಪರಿವರ್ತಿತ ರಜೆ 70 ಅರ್ಧ ವೇತನ ರಜೆ 














ಉಪ ಕಾರ್ಯದರ್ಶಿ 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
ಇಲಾಖೆ 





ದಿನಾಂಕ:15.11.2008ರವರೆಗೆ 15 
ದಿವಸಗಳ ಮುಂದುವರಿದ ಗಳಿಕೆ 
ರಜೆ 





2 ಎಸ್‌. ಸತೀಶ್‌ ದಿನಾಂಕ:11.11.2008ರಿ೦ದ 
ಆಪ್ತ ಕಾರ್ಯದರ್ಶಿ (ಗ್ರೇಡ್‌-1) ದಿನಾ೦ಕ:20.11.2008 ರವರೆಗೆ 240 ಗಳಿಕೆ ರಜೆ 
ಅಪರ ಮುಖ್ಯ ಕಾರ್ಯದರ್ಶಿಯವರ |10 ದಿವಸಗಳ ಗಳಿಕೆ ರಜೆ 
ಆಪ್ತ ಶಾಖೆ 

3 ಎಂ.ಎಸ್‌. ಸ್ವಾಮಿ ದಿನಾಂಕ:111.2008 ರಿಂದ 161 ಗಳಿಕೆ ರಜೆ 





(೮೨೫) 






































೮೨೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೨೫, ೨೦೦೮ ಭಾಗ - ೨ 
4 ಎಸ್‌.ಕೆ. ತೆಗ್ಗಿನಮನಿ ದಿನಾಂಕ:3.11.2008 ರಿಂದ 
ಉಪಕಾರ್ಯದರ್ಶಿ ದಿನಾಂಕ:29.11.2008 ರವರೆಗೆ 27 298 ಅರ್ಧ ವೇತನ ರಜೆ 
ಅಲ ಸಂಖ್ದಾತರ ಕಲ್ಲಾಣ ಇಲಾಖೆ ದಿವಸಗಳ ಪರಿವರ್ತಿತ ರಜೆ 
5 ಆರ್‌. ರಂಗಮಣಿ ದಿನಾಂ೦ಕ:30.8.2008 ರಿಂದ 
ಆಂತರಿಕ ಆರ್ಥಿಕ ಸಲಹೆಗಾರರು ದಿನಾಂಕ: 6.9.2008ರವರೆಗೆ 8 13 ಅರ್ಧ ವೇತನ ರಜೆ 
ಹಾಗೂ ಪದನಿಮಿತ್ತ ಉಪಕಾರ್ಯದರ್ಶಿ | ದಿವಸಗಳ ಪರಿವರ್ತಿತ ರಜೆ 
ಸಮಾಜ ಕಲ್ಯಾಣ ಕಾರ್ಮಿಕ ಮತ್ತು 
ಮಮಲಅ ಇಲಾಖೆ 
6 ಎಲ್‌. ಷಣ್ಮುಖ ದಿನಾಂಕ:28.10.2008 ರಿಂದ 
ಉಪ ಕಾರ್ಯದರ್ಶಿ ದಿನಾಂಕ:31.10.2008 ರವರೆಗೆ 4 24035 ಗಳಿಕೆ ರಜೆ 
ಒಳಾಡಳಿತ ಇಲಾಖೆ ದಿವಸಗಳ ಗಳಿಕೆ ರಜೆ 
7 ೦.ಪಿ. ರೂಪನಾರಾಯಣ ದಿನಾ೦ಕ:10.10.2008 ಮತ್ತು 
ಆಂತರಿಕ ಆರ್ಥಿಕ ಸಲಹೆಗಾರರು ದಿನಾಂಕ:28.10.2008 2 ದಿವಸಗಳ |238 ಗಳಿಕೆ ರಜೆ 
ಹಾಗೂ ಪದನಿಮಿತ್ತ ಉಪಕಾರ್ಯದರ್ಶಿ | ಗಳಿಕೆ ರಜೆ 
ವಾಣಿಜ ಮತ್ತು ಕೈಗಾರಿಕೆ ಇಲಾಖೆ 
8 ಎಂ.ಎಸ್‌. ಮಹಂತೇಶಯ್ಯ ದಿನಾ೦ಕ:28.10.2008 ರಿಂದ 42 ಅರ್ಧ ವೇತನ ರಜೆ 
ಉಪಕಾರ್ಯದರ್ಶಿ ದಿನಾ೦ಕ:31.10.2008 4 ದಿವಸಗಳ 
ಕನ್ನಡ, ಸಂಸ್ಕೃತಿ ವಾರ್ತಾ ಮತ್ತು | ಪರಿವರ್ತಿತ ರಜೆ 
ಪ್ರವಾಸೋದ್ಯಮ ಇಲಾಖೆ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1485 ಎಂ.ಎಸ್‌. ಶಿವರಾಮ್‌ 


ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ (ಸೇವೆಗಳು-3) 


ಆರ್ಥಿಕ ಸಚಿವಾಲಯ 


ಅಧಿಸೂಚನೆ ಸಂಖ್ಯೆ:ಆಇ 176 ವಾತೆಸಿ 2008, ಬೆಂಗಳೂರು, ದಿನಾಂಕ:25ನೇ ನವೆಂಬರ್‌ 2008. 


ಶ್ರೀ ಯು.ಎ. ವಸಂತರಾವ್‌, ವಾಣಿಜ್ಯ ತೆರಿಗೆ ಉಪ ಆಯುಕ್ತರು [ಪ್ರಸ್ತುತ ಆರ್ಥಿಕ ಇಲಾಖೆಯ ಫಿಸ್ಕಲ್‌ ಪಾಲಿಸಿ 





ಅನಾಲಿಸಿಸ್‌ ಸೆಲ್‌/ ಡಿಸೆಂಟ್ರಲೈಸೇಷನ್‌ ಅನಾಲಿಸಿಸ್‌ ಸೆಲ್‌ (ಗ್ರಾಮ್‌ ಸ್ಟರಾಜ್‌) ಇಲ್ಲಿ ವಿಶೇಷಾಧಿಕಾರಿಯಾಗಿ ನಿಯೋಜನೆಯ 
ಮೇಲಿರುವವರು] ಇವರನ್ನು ಕರ್ನಾಟಕ ಸಿವಿಲ್‌ ಸೇವಾ ನಿಯಮಾವಳಿಯ ನಿಯಮ 66ರ ಪ್ರಕಾರ ಆರ್ಥಿಕ ಇಲಾಖೆಯಲ್ಲಿನ 
ಮೇಲ್ಕಂಡ ವಿಶೇಷಾಧಿಕಾರಿ" ಹುದ್ದೆಯ ಜೊತೆಗೆ ಬೆ೦ಗಳೂರು ಮಹಾನಗರಪಾಲಿಕೆಯ ಸೂಕ್ತ ಹುದ್ದೆಯನ್ನು ಏಕಕಾಲದಲ್ಲಿ 
ಹೊಂದಲು ನೇಮಿಸುವ ಸಲುವಾಗಿ ನಗರಾಭಿವೃದ್ಧಿ ಇಲಾಖೆಯ ವಶಕ್ಕೆ ನೀಡಲಾಗಿದ್ದ ಇವರ ಸೇವೆಯನ್ನು ಸರ್ಕಾರದ 
ಅಧಿಸೂಚನೆ ಸಂಖ್ಯೆ ಆಇ 176 ವಾತೆಸಿ 2008 ದಿನಾಂಕ: 14.8,2008ರ ಆದೇಶದಲ್ಲಿ ಆರ್ಥಿಕ ಇಲಾಖೆಗೆ ಹಿಂಪಡೆಯಲಾಗಿದ್ದ 
ಆದೇಶವನ್ನು ರದ್ದುಡಡಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಮಹಬೂಬ್‌ ಖಾನ್‌ 
ಪೀಠಾಧಿಕಾರಿ 
ಆರ್ಥಿಕ ಇಲಾಖೆ (ವಾ.ತೆ-2) 


ಪಿ.ಆರ್‌. 1488 


PERSONNEL AND ADMINISTRATIVE REFORMS SECRETARIAT 
NOTIFICATION No. DPAR 681 SGO 2008, Bangalore, Dated: 27" November 2008 
Sri R. Gopinath, Private Secretary, Rajya Sabha Secretariat, New Delhi whose services are 
placed at the disposal of the Government of Karnataka vide Office Order Part-ll No. 222/2008-Personnel 
Dated 31.10.2008 is appointed as Private Secretary to Captain Ganesh Karnik, Member of Legislative 
Council and Vice President, Non-Resident Indians Committee Karnataka with retrospective effect from 
31.10.2008 and until the tenure of Captain Ganesh Karni or until further orders whichever is earlier. 
By Order and in the name of the Governor of Karnataka, 
M.S. SHIVARAM 
Under Secretary to Government, 
Department of Personnel and Administrative Reforms 
(Services-lll) 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೨೫, ೨೦೦೮ ೮೨೭ 





ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ:ಸಿಆಸುಇ 681 ಸಅಸೇ 2008, ಬೆ೦ಗಳೂರು, ದಿನಾಂಕ:27ನೇ ನವೆಂಬರ್‌ 2008. 
ಶ್ರೀ ಆರ್‌. ಗೋಪಿನಾಥ್‌, ಆಪ್ತ ಕಾರ್ಯದರ್ಶಿ, ರಾಜ್ಯ ಸಭಾ ಕಛೇರಿ, ನವದೆಹಲಿ ಅವರ ಸೇವೆಯನ್ನು ೦೦9 
Order Part-ll No. 222/2008-Personnel ದಿನಾ೦ಕ:31.10.2008ರಲ್ಲಿ ಕರ್ನಾಟಕ ಸರ್ಕಾರದ ವಶಕ್ಕೆ ನೀಡಿದ್ದು ಅವರನ್ನು 
ಕ್ಯಾಪ್ಟನ್‌ ಗಣೇಶ್‌ ಕಾರ್ಣಿಕ್‌ ಮಾನ್ಯ ವಿಧಾನ ಪರಿಷತ್‌ ಸದಸ್ಯರು ಹಾಗೂ ಉಪಾಧ್ಯಕ್ಷರು, ಅನಿವಾಸಿ ಭಾರತೀಯ ಸಮಿತಿ, 
ಕರ್ನಾಟಕ ಇವರ ಆಪ್ತ ಕಾರ್ಯದರ್ಶಿ ಹುದ್ದೆಯಲ್ಲಿ ದಿನಾಂಕ:31.10.2008 ರಿಂದ ಪೂರ್ವಾನ್ವಯವಾಗಿ ಜಾರಿಗೆ ಬರುವಂತೆ 
ಕ್ಯಾಪ್ಟನ್‌ ಗಣೇಶ್‌ ಕಾರ್ಣಿಕ್‌ ಅವರ ಪದಾವಧಿಯವರೆಗೆ ಅಥವಾ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ ಯಾವುದು 
ಮೊದಲೋ ಅಲ್ಲಿಯವರೆಗೆ ನೇಮಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಂ.ಎಸ್‌. ಶಿವರಾಮ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ (ಸೇವೆಗಳು-3) 
ಅಧಿಸೂಚನೆ 
ಸಂಖ್ಯೆ:ಸಿಆಸುಇ 823 ಸಅಸೇ 2008, ಬೆ೦ಗಳೂರು, ದಿನಾಂಕ:27ನೇ ನವೆಂಬರ್‌ 2008. 
ಕರ್ನಾಟಕ ಸರ್ಕಾರ ಸಚಿವಾಲಯದ ಸೇವೆಗೆ ಸೇರಿದ ಈ ಕೆಳಕಂಡ ಅಪರ ಕಾರ್ಯದರ್ಶಿ: ಜಂಟಿ ಕಾರ್ಯದರ್ಶಿ: 
ಉಪ ಕಾರ್ಯದರ್ಶಿ ಆಪ್ತ ಕಾರ್ಯದರ್ಶಿ (ಗೇಡ್‌-1) ವೃಂದದ ಅಧಿಕಾರಿಗಳಿಗೆ ಅವರುಗಳ ಹೆಸರುಗಳ ಮುಂದೆ 
ಸೂಚಿಸಲಾದ ದಿನಾಂಕಗಳಿಗೆ ಗಳಿಕೆ:ಪರಿವರ್ತಿತ ರಜೆಯನ್ನು ಮಂಜೂರು ಮಾಡಲಾಗಿದೆ. ರಜೆಯು ಮುಗಿದ ನಂತರ 
ಅಧಿಕಾರಿಯವರನ್ನು ಅದೇ ಹುದ್ದೆಯಲ್ಲಿ ಮುಂದುವರೆಸಲಾಗಿದೆ. 


ಪಿ.ಆರ್‌. 1489 





ರಜೆಯ ಮಂಜೂರಾತಿ ನಂತರ 
ಖಾತೆಯಲ್ಲಿ ಉಳಿದಿರುವ 
ಅರ್ಧ ವೇತನ ರಜೆ/ಗಳಿಕೆ ರಜೆ 


| 
ಕ್ರ.ಸಂ 


ಅಧಿಕಾರಿಯ ಹೆಸರು ಮತ್ತು ಪದನಾಮ ಮಂಜೂರಾಗಿರುವ ರಜೆ ಮತ್ತು 
ಶ್ರೀ:ಶ್ರೀಮತಿ ಅವಧಿ 





py 3 4 





1 ಜಿ.ಎಸ್‌. ವಿಜಯ ದಿನಾಂಕ:8.9.2008ರಿಂದ 
ಪತ್ರಾಂಕಿತ ಆಪ್ತ ಸಹಾಯಕರು ದಿನಾಂಕ:12.9.2008ರವರೆಗೆ 5 








ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ) 


ದಿವಸಗಳ ಪರಿವರ್ತಿತ ರಜೆ 


(ಗ್ರೇಡ್‌-1) ಪ್ರಧಾನ ದಿವಸಗಳ ಗಳಿಕೆ ರಜೆ 223 ಗಳಿಕೆ ರಜೆ 
ಕಾರ್ಯದರ್ಶಿಯವರ ಆಪ್ತ ಶಾಖೆ 
ವಸತಿ ಇಲಾಖೆ ದಿನಾ೦ಕ:30.9.2008 ರಿಂದ 
ದಿನಾ೦ಕ:10.10.2008 ರವರೆಗೆ 11 
ದಿವಸಗಳ ಗಳಿಕೆ ರಜೆ 
2 | ಎಂ.ಎಸ್‌. ಸ್ವಾಮಿ ದಿನಾ೦ಕ:13.10.2008 ರಿಂದ 
ಉಪಕಾರ್ಯದರ್ಶಿ ದಿನಾಂಕ:31.10.2008 ರವರೆಗೆ 19 157 ಗಳಿಕೆ ರಜೆ 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ದಿವಸಗಳ ಗಳಿಕೆ ರಜೆ 
ಇಲಾಖೆ 
3 ಎನ್‌. ಚಂದ್ರಕುಮಾರ್‌ ದಿನಾಂಕ:13.10.2008 ರಿಂದ 
ಉಪಕಾರ್ಯದರ್ಶಿ ದಿನಾಂಕ:18.10.2008ರವರೆಗೆ 6 71 ಅರ್ಧ ವೇತನ ರಜೆ 











ಎಂ.ಪಿ. ರೂಪನಾರಾಯಣ 
ಆಂತರಿಕ ಆರ್ಥಿಕ ಸಲಹೆಗಾರರು 
ಪದನಿಮಿತ್ತ ಉಪಕಾರ್ಯದರ್ಶಿ 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 
(ಸಂಗ್ರಹಣಾ ಕೋಶ) 





ದಿನಾಂಕ:8.9.2008 ರಿಂದ 
ದಿನಾ೦ಕ:12.9.2008 ರವರೆಗೆ 5 
ದಿವಸಗಳ ಪರಿವರ್ತಿತ ರಜೆ 





327 ಅರ್ಧ ವೇತನ ರಜೆ 


















































೮೨೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೨೫, ೨೦೦೮ ಭಾಗ - ೨ 
1 2 3 4 
5 ಎ.ಎಸ್‌. ಪಾರ್ವತಿ ದಿನಾ೦ಕ;4.9.2008 ರಿಂದ 
ಆಂತರಿಕ ಆರ್ಥಿಕ ಸಲಹೆಗಾರರು ದಿನಾಂಕ:8.9.2008ರವರೆಗೆ 5 ಅರ್ಧ ವೇತನ ರಜೆ ಬಾಕಿ 
ಪದನಿಮಿತ್ತ ಉಪಕಾರ್ಯದರ್ಶಿ ದಿವಸಗಳ ಪರಿವರ್ತಿತ ರಜೆ ಇರುವುದಿಲ್ಲ 
ವಸತಿ ನಗರಾಭಿವೃದ್ಧಿ ಕಾನೂನು ಮತ್ತು 
ಇ-ಆಡಳಿತ ಇಲಾಖೆ ದಿನಾ೦ಕ:9.9.2008ರಿ೦ದ 123-ಗಳಿಕೆ ರಜೆ 
ದಿನಾ೦ಕ:12.9.2008ರವರೆಗೆ 4 
ದಿವಸಗಳ ಗಳಿಕೆ ರಜೆ 
6 | ಎನ್‌. ಭಾಗ್ಯಲಕ್ಷ್ಮಿ ದಿನಾ೦ಕ:16.9.2008ರಿಂದ 
ಆಂತರಿಕ ಆರ್ಥಿಕ ಸಲಹೆಗಾರರು ದಿನಾಂಕ:27.9.2008ರವರೆಗೆ 12 
ಪದನಿಮಿತ್ತ ಉಪಕಾರ್ಯದರ್ಶಿ ದಿವಸಗಳ ಅರ್ಧ ವೇತನ ರಜೆ 22 ಅರ್ಧ ವೇತನ ರಜೆ 
ಕೃಷಿ, ತೋಟಗಾರಿಕೆ ಮತ್ತು ಪಶು 
ಸಂಗೋಪನೆ ಮತ್ತು ಮೀನುಗಾರಿಕೆ 
ಇಲಾಖೆ 
7 |ಎಲ್‌. ಷಣ್ಮುಖ ದಿನಾ೦ಕ:21.7.2008 ರಿಂದ 
ಉಪಕಾರ್ಯದರ್ಶಿ ದಿನಾಂಕ:23.7.2008ರವರೆಗೆ 3 240+9 ಗಳಿಕೆ ರಜೆ 
ಗೃಹ ಇಲಾಖೆ ದಿವಸಗಳ ಗಳಿಕೆ ರಜೆ 
(ಕಾನೂನು ಮತ್ತು ಸುವ್ಯವಸ್ಥೆ) 
8 ಎನ್‌.ಟಿ. ನಾಯಕ್‌ ದಿನಾಂಕ:1.9.2008 ರಿಂದ 
ಜಂಟಿ ಕಾರ್ಯದರ್ಶಿ (ಸೇವೆಗಳು) ದಿನಾ೦ಕ:6.9.2008ರವರೆಗೆ 6 36 ಅರ್ಧ ವೇತನ ರಜೆ 
ಲೋಕೋಪಯೋಗಿ ಇಲಾಖೆ ದಿವಸಗಳ ಪರಿವರ್ತಿತ ರಜೆ 
9 (ಎ.ಎನ್‌. ಶ್ರೀಧರ್‌ ದಿನಾಂಕ:15.9.2008 ರಿಂದ 312 ಅರ್ಧ ವೇತನ ರಜೆ 
ಸಹ ಕಾರ್ಯದರ್ಶಿ ದಿನಾಂಕ:7.10.2008 ರವರೆಗೆ 23 
ಆರ್ಥಿಕ ಇಲಾಖೆ ದಿವಸಗಳ ಪರಿವರ್ತಿತ ರಜೆ 
10 ಕೆ. ದ್ವಾರಕನಾಥ್‌ ಬಾಬು ದಿನಾ೦ಕ:8.9.2008ರಿಂದ 246 ಅರ್ಧ ವೇತನ ರಜೆ 
ಅಪರ ಪ್ರಾರೂಪಕಾರ ಮತ್ತು ದಿನಾಂಕ:11.9.2008ರವರೆಗೆ 4 
ಪದನಿಮಿತ್ತ ಅಪರ ಕಾರ್ಯದರ್ಶಿ ದಿವಸಗಳ ಪರಿವರ್ತಿತ ರಜೆ 
ಸಂ.ವ್ಯ. ಮತ್ತು ಶಾ.ರ.ಇಲಾಖೆ 
11 | ಎಂ.ಎ. ಬಾಸಿತ್‌ ದಿನಾ೦ಕ:22.9.2008 ರಿಂದ 
ಹಿರಿಯ ನಿರ್ದೇಶಕರು ದಿನಾಂಕ:27.9.2008ರವರೆಗೆ 6 240+9 ಗಳಿಕೆ ರಜೆ 
ಯೋಜನಾ ಮತ್ತು ಸಾಂಖ್ಯಿಕ ಇಲಾಖೆ ದಿವಸಗಳ ಗಳಿಕೆ ರಜೆ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿಆರ್‌. 1490 ಎಂ.ಎಸ್‌. ಶಿವರಾಮ್‌ 


INFRASTRUCTURE DEVELOPMENT SECRETARIAT 


ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ (ಸೇವೆಗಳು-3) 


NOTIFICATION 


No. IDD 44 NSW 2004, Bangalore, Dated: 27" November 2008 


In pursuance of the Memorandum and the Articles of Association of Konkan Railway Corporation 


Limited (KRCL) and clause 6 (ix) of the agreement between the Government of India acting through the 


Ministry of Railways and Government of Maharastra. Goa, Government and Kerala in connection with the 


construction of the west coast Railway line, |. Sri Rameshwar Thakur, the Governor of Karnataka hereby 


nominate Sri Sudhakar Rao, IAS, Chief Secretary to Government as Director on the Board of KRCL and 





ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೨೫, ೨೦೦೮ ೮೨೯ 





Sri Arvind ಅ. Rishbud, IAS as alternate Director to the Chief Secretary Government of Karnataka on the 
Board of Directors of KRCL vice Sri Sudhir Kumar transferred. 
This nomination supersedes the earlier nominations made in this behalf. 
Rameshwar Thakur 
Governor of Karnataka 
By Order and in the name of the Governor of Karnataka, 
P.R. 1491 N. MANJULA GEETHA 
Under Secretary to Government, 
Infrastructure Development Department 
ಕಾರ್ಮಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಾಂ 109 ಸ್ಟೀಮರ 2008, ಬೆಂಗಳೊರು, ದಿನಾಂಕ:25ನೇ ನವೆಂಬರ್‌ 2008. 
ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧ್ಯಾದೇಶ 2000ರ (ಕರ್ನಾಟಕ ಅಧ್ಯಾದೇಶ ಸಂಖ್ಯೆ 8) 
ಅಧಿನಿಯಮ 7(1ರಲ್ಲಿ ಪ್ರದತ್ತವಾದ ಅಧಿಕಾರದನ್ವಯ ಕಾರ್ಮಿಕ ಇಲಾಖೆಗೆ ಸಂಬಂಧಿಸಿದಂತೆ ಆಂತರಿಕ ಆರ್ಥಿಕ 
ಸಲಹೆಗಾರರು ಮತ್ತು ಸರ್ಕಾರದ ಉಪ ಕಾರ್ಯದರ್ಶಿ, ಕಾರ್ಮಿಕ ಇಲಾಖೆ ಕರ್ನಾಟಕ ಸರ್ಕಾರದ ಸಚಿವಾಲಯ ಇವರನ್ನು 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ರಾಜ್ಯ ಟೆಂಡರ್‌ ಬುಲೆಟಿನ್‌ ಅಧಿಕಾರಿಯನ್ನಾಗಿ ನೇಮಿಸಿ 
ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಯು.ಎನ್‌. ನಾಗೇಂದ್ರ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಾರ್ಮಿಕ ಇಲಾಖೆ 


ಪಿ.ಆರ್‌. 1492 


ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಒಇ 74 ಹೊಪಸೆ 2006, ಬೆಂಗಳೂರು, ದಿನಾಂಕ: 29ನೇ ನವೆಂಬರ್‌ 2008. 

ಶ್ರೀ ಎನ್‌.ಡಿ. ಶಿವಲಿಂಗಯ್ಯ, ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌, ಕರ್ನಾಟಕ ರಾಜ್ಯ ಪೊಲೀಸ್‌ ಗೃಹ 
ನಿರ್ಮಾಣ ನಿಗಮ ನಿಯಮಿತ, ಇವರು ಮರು ಸ್ಥಳ ನಿಯುಕ್ತಿಗಾಗಿ ಗೃಹ ಇಲಾಖೆಯಲ್ಲಿ ಕಾಯ್ದ ಅವಧಿ. 
ದಿನಾಂಕ:25.6.2005 ರಿಂದ 6.9.2005ರ ವರೆಗಿನ 74 ದಿನಗಳ ಅವಧಿಯನ್ನು ಹಾಗೂ ನಿಗಮದಲ್ಲಿ ಕಾಯ್ದ ಅವಧಿ 
ದಿನಾಂಕ:9.9.2005ರಿಂದ ದಿನಾಂಕ: 25.9.2005ರವರೆಗಿನ 17 ದಿನಗಳನ್ನು ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ 
ನಿಯಮ 8 (15)(ಎಫ್‌) ರನ್ವಯ ಕಡ್ಡಾಯ ನಿರೀಕ್ಷಣಾ ಅವಧಿ ಎಂದು ಪರಿಗಣಿಸಿ, 7.9.2005 ಹಾಗೂ 8.9.2005ರಂದು 
ಅವರು ಸದರಿ ನಿಗಮದ ಕರ್ತವ್ಯದಲ್ಲಿರದ ಕಾರಣ ಹಾಗೂ ಒಳಾಡಳಿತ ಇಲಾಖೆಯಿಂದ ಬಿಡುಗಡೆಗೊಳಿಸಿದ ಪ್ರಯುಕ್ತ, ಸದರಿ 
ಎರಡು ದಿನಗಳನ್ನು ಅವರ ಹಕ್ಕಿನಲ್ಲಿರುವ ರಜೆಯೆಂದು ಪರಿಗಣಿಸುವಂತೆ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1493 ಟಿ.ಎನ್‌. ರವಿಪ್ರಕಾಶ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು) 
KARNATAKA GOVERNOR'S SECRETARIAT 
NOTIFICATION 
No. GS 22 MUM 2007, Bangalore, Dated:10" December 2008 

WHEREAS the tenure of Prof. J. Shashidhara Prasad, Vice Chancellor, University of Mysore 
Mysore expired on the afternoon of 22" October, 2007. 

WHEREAS, in Notification No. GS 22 MUM 2007 dated 19" October 2007, Prof. ೧. Ishwar Bhat, 
Department of Studies in Law the senior most Dean, University of Mysore, Mysore was appointed as the 
acting Vice Chancellor of the said University with effect from 23° October 2007. 


೮೩೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೨೫, ೨೦೦೮ ಭಾಗ - ೨ 





WHEREAS, the Deanship of Prof. ೧. Ishwar Bhat expired on 18" February 2008 and therefore 
Prof. P. Ishwar Bhat could not continue as acting Vice Chancellor of the University of Mysore Mysore, as 
per the provisions of Section 16(2) of the Karnataka State Universities Act, 2000, and therefore Prof. T.C. 
Shivashankara Murthy, the senior most Dean, Faculty of Science and Technology was appointed as 
acting Vice Chancellor vide Notification No. GS 22 MUM 2007 dated 16" February 2008. 

WHEREAS, the Deanship of Prof. T.C. Shivashankar Murthy expired on 4" November 2008 and 
thereafter he could not act as Vice Chancellor of the University of Mysore, Mysore Therefore, Prof. C.P. 
Siddhashrama, the senior most Dean, Faculty of Arts Kuvempu Kannada Adhayana Kendra, 
Manasagangothri, Mysore was appointed as acting Vice Chancellor vide Notification No. GS 22 MUM 
2007 dated 30% October, 2008. 

WHEREAS a Search Committee constituted by the State Government under sub-section 2 of 
Section 14 of the Karnataka State Universities Act, 2000, has submitted a panel of names to the State 
Government for appointment of Vice Chancellor of the University of Mysore. 

WHEREAS, from the panel of names the name of Dr. V.G. Talawar, Professor in Library and 
Information Science, University of Mysore Mysore has been recommended by the State Government. 

NOW, THEREFORE, in exercise of the powers conferred on me by Section 14 (4) of the 
Karnataka State Universities Act 2000, keeping in view the merit, equity and social justice and with the 
concurrence of the State Government, | RAMESHWAR THAKUR, GOVERNOR OF KARNATAKA AND 
CHANCELLOR OF THE UNIVERSITIES IN KARNATAKA, herebyappoint Dr. V.G. Talawar Professor in 
Library and Information Science, University of Mysore Mysore as vice Chancellor of the University of 
Mysore, Mysore for a period of four years with effect from the date of assumption of office, or till he attains 
the age of 65 years, whichever is earlier. 

RAMESHWAR THAKUR 
P.R. 1494 Governor of Karnataka and Chancellor 


SHARADA SUBRAMANIAM 
Special Secretary to Governor 
ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಒಇ 412 ಹೊಸಿಪ 2008, ಬೆ೦ಗಳೂರು, ದಿನಾಂಕ: 6ನೇ ಡಿಸೆಂಬರ್‌ 2008. 
ಶ್ರೀ ಎಸ್‌.ಆರ್‌. ವಿಜಯಕುಮಾರ್‌, ಎ.ಸಿ.ಪಿ. ರವರು ವರ್ಗಾವಣೆ ಸಮಯದಲ್ಲಿ ಸ್ಥಳ ನಿಯುಕ್ತಿಗಾಗಿ ಕಾಯ್ದ ಅವಧಿ 
ದಿನಾಂಕ:15.8.2008 ರಿಂದ 26.8.2008ರ ವರೆಗಿನ 12 ದಿನಗಳ ಅವಧಿಯನ್ನು ಕರ್ನಾಟಕ ನಾಗರೀಕ ಸೇವಾ 
ನಿಯಮಾವಳಿಗಳ ನಿಯಮ 8(15)(ಎಫ್‌) ರ ಅನ್ವಯ ಕಡ್ಡಾಯ ನಿರೀಕ್ಷಣಾ ಅವಧಿ ಎಂದು ಪರಿಗಣಿಸಿ ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1486 ಟಿ.ಎನ್‌. ರವಿಪ್ರಕಾಶ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು) 
HOME SECRETARIAT 
NOTIFICATION 
No. HD 08 PCE 2008(P), Bangalore, Dated:18" December 2008 
Whereas, in exercise of the powers conferred by sub-section (1) of the section 3 of the 
Commissions of Inquiry Act, 1952 (Central Act LX of 1952) the Government of Karnataka hereby 
appointed a Commission of Inquiry by appointing of Hon'ble Justice Sri B.K. Somasekhara, Retired Judge 
of High Court of Karnataka and Andhra Pradesh for a period of three months vide Notification No.HD 08 
PCE 2008, dated:19.9.2008 for the purpose of making an inquiry into the incidents of attack on certain 
places of worship in Dakshina Kannada and other districts of Karnataka in the month of September-2008. 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೨೫, ೨೦೦೮ ೮೩೧ 





Now therefore in exercise of the powers conferred the Government is pleased to extend the term 
of the above said Commission for a further period of three months from 18.12.2008 to complete the 
inquiry and submit its report. 

By order and in the name of the Governor of Karnataka 
K.C. SIDDAPPA 
Under Secretary to Government 


Home Department. (Law and Order) 
PERSONNEL AND ADMINISTRATIVE REFORMS SECRETARIAT 


NOTIFICATION 
No. DPAR 261 SAS 2006, Bangalore, Dated:8" December 2008 
Ms Salma K. Fahim, IAS (KN 2006), on completion of IAS Professional Course Phase-ll is posted 


until further orders as Assistant Commissioner, Karwar Sub-Division, Karwar vice Sri ಲಿ. Kishanchand, 
KAS transferred. 


P.R. 1524 


By Order and in the name of the Governor of Karnataka, 
K.G. ANANTHA 
Under Secretary to Government, 
Department of Personnel and Administrative Reforms 
(Services-l) 


P.R. 1496 


ಕರ್ನಾಟಕ ಸ್ಟೇಟ್‌ ಆಗ್ರೋ ಕಾರನ್‌ ಪ್ರಾಡಕ್ಟ್ಸ್‌ ಲಿ. ಅಂತರ ನಿಯಮಾವಳಿಯ 
ಅಸೋಸಿಯೇಷನ್‌) ಅನುಚ್ಛೇದ 5(ಬಿ)(1) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಸರ್ಕಾರವು ಡಾ: ಎಕ್‌ ರೂಪ್‌ 
ಕೌರ್‌ ಭಾ.ಆ.ಸೇ, ಇವರ ಸ್ಥಾನದಲ್ಲಿ ಶ್ರೀಮತಿ ಸಂಧ್ಯಾವೇಣುಗೋಪಾಲಶರ್ಮ, ಭಾ.ಆ.ಸೇ.. ನಿರ್ದೇಶಕರು, ಮಹಿಳಾ ಮತ್ತು 
ಮಕ್ಕಳ ಅಭಿವೃದ್ಧಿ ಇಲಾಖೆ ಇವರನ್ನು ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಕರ್ನಾಟಕ 
ಸ್ಟೇಟ್‌ ಆಗ್ರೋ ಕಾರನ್‌ ಪ್ರಾಡಕ್ಟ್ಸ್‌ ಲಿಮಿಟೆಡ್‌ ಸಂಸ್ಥೆಯ ನಿರ್ದೇಶಕರ ಮಂಡಳಿಯ ನಿರ್ದೇಶಕರನ್ನಾಗಿ ನೇಮಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಜಿ.ಕೆ. ಗುರಾಣಿ 


ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕೃಷಿ ಇಲಾಖೆ 


ಸಂಖ್ಯೆ: ಕೃತೋಇ 57 ಕೃಜಮಂ 2008, ಬೆ೦ಗಳೂರು, ದಿನಾಂಕ: 4ನೇ ಡಿಸೆಂಬರ್‌ 2008. 
(ಅರ್ಟಿಕಲ್ಸ್‌ ಆಫ್‌ 


ಪಿ.ಆರ್‌. 1498 


ಅಧಿಸೂಚನೆ 
ಸಂಖ್ಯೆ: ಕೃತೋಇ 192 ಕೃವಿವಿ 2008, ಬೆ೦ಗಳೂರು, ದಿನಾಂಕ: 5ನೇ ಡಿಸೆಂಬರ್‌ 2008. 


ಹೈದ್ರಾಬಾದ್‌ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯ ಕಾರ್ಯದರ್ಶಿಯವರನ್ನು ಕೃಷಿ ವಿಜ್ಞಾನಗಳ 
ವಿಶ್ವವಿದ್ಯಾಲಯಗಳ ಅಧ್ಯಾದೇಶ 2008ರ ಕಲಮ್‌28(1)ರನ್ವಯ ಪ್ರಸ್ತಾಪಿತ ರಾಯಚೂರು ಕೃಷಿ ವಿಶ್ವವಿದ್ಯಾಲಯ ಸ್ಥಾಪನೆಗೆ 


ಸಂಬಂಧಿಸಿದ ಕರ್ತವ್ಯಗಳನ್ನು ನಿರ್ವಹಿಸಲು ವಿಶೇಷಾಧಿಕಾರಿಯನ್ನಾಗಿ ಈ ಮೂಲಕ ನೇಮಿಸಿ ಆದೇಶಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಜಿ.ಕೆ. ಗುರಾಣಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕೃಷಿ ಇಲಾಖೆ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 16 ಎಎಸ್‌ಎಲ್‌ 2008, ಬೆಂಗಳೂರು, ದಿನಾಂಕ: 10ನೇ ಡಿಸೆಂಬರ್‌ 2008. 
ಶ್ರೀಮತಿ ವಂದಿತಾ ಶರ್ಮ, ಐ.ಎ.ಎಸ್‌. ಕಾರ್ಯದರ್ಶಿ, ಶಿಕ್ಷಣ ಇಲಾಖೆ, (ಪ್ರಾಥಮಿಕ ಶಿಕ್ಷಣ) ಬೆಂಗಳೂರು, 


ರವರಿಗೆ ದಿನಾಂಕ:15.12.2008 ರಿಂದ 14.6.2009ರವರೆವಿಗೆ (ಉದಿಸೇ) 182 ದಿನಗಳ ಗಳಿಕೆ ರಜೆಯನ್ನು ಮಂಜೂರು 
ಮಾಡಲಾಗಿದೆ. 


ಪಿ.ಆರ್‌. 1499 


೮೩೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೨೫, ೨೦೦೮ ಭಾಗ - ೨ 





ಶ್ರೀಮತಿ ವಂದಿತಾ ಶರ್ಮ, ಐಎಎಸ್‌., ರವರ ರಜಾ ಅವಧಿಯಲ್ಲಿ, ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಶಿಕ್ಷಣ 
ಇಲಾಖೆ (ಉನ್ನತ ಶಿಕ್ಷಣ) ಬೆ೦ಗಳೂರು, ಇವರನ್ನು ಕಾರ್ಯದರ್ಶಿ, ಶಿಕ್ಷಣ ಇಲಾಖೆ (ಪ್ರಾಥಮಿಕ ಶಿಕ್ಷಣ) ಬೆ೦ಗಳೂರು ಈ 
ಹುದ್ದೆಯ ಅಧಿಕ ಪ್ರಭಾರದಲ್ಲಿಡಲಾಗಿದೆ. 
ಶ್ರೀಮತಿ ವಂದಿತಾ ಶರ್ಮ, ಐಎಎಸ್‌., ರವರು ರಜೆಯ ಮೇಲೆ ಹೋಗಿರದಿದ್ದರೆ, ಕಾರ್ಯದರ್ಶಿ ಶಿಕ್ಷಣ ಇಲಾಖೆ 
(ಪ್ರಾಥಮಿಕ ಶಿಕ್ಷಣ) ಬೆ೦ಗಳೂರು, ಈ ಹುದ್ದೆಯಲ್ಲೇ ಸ್ಥಾನಪನ್ನರಾಗಿರುತ್ತಿದ್ದರೆಂದು ದೃಢೀಕರಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1513 ಕೆ.ಜಿ. ಅನಂತ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-1) 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಲಾ 146 ಎಲ್‌ಎಜಿ 2008, ಬೆ೦ಗಳೂರು, ದಿನಾಂಕ: 3ನೇ ಡಿಸೆಂಬರ್‌ 2008. 
ಅಪರ ಸರ್ಕಾರಿ ವಕೀಲರು, ತಿಪಟೂರು, ಇವರನ್ನು ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಸಿವಿಲ್‌ ಜಡ್ಜ್‌ (ಹಿ.ಶ್ರೇ.) 
ನ್ಯಾಯಾಲಯ, ಚಿಕ್ಕನಾಯಕನಹಳ್ಳಿ, ತುಮಕೂರು ಜಿಲ್ಲೆ, ಇಲ್ಲಿ ನ್ಯಾಯಾಲಯದ ಕಡತಗಳನ್ನು ನೋಡಿಕೊಳ್ಳಲು/ಕರ್ತವ್ಯ 
ನಿರ್ವಹಿಸಲು ವಾರದಲ್ಲಿ ಕನಿಷ್ಟ ಎರಡು ದಿನ ನ್ಯಾಯಾಲಯಕ್ಕೆ ಹಾಜರಾಗುವಂತೆ ಸೂಚಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1512 ಆ. ಶಿವಾನಂದ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಆಡಳಿತ-1) 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 
ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ವಾರ್ತಾ ಮತ್ತು ಪ್ರವಾಸೋದ್ಯಮ ಸಚಿವಾಲಯ 
ತಿದ್ದುಪಡಿ 
ಸಂಖ್ಯೆ: ಕಸಂವಾಪು:52:ಪ್ರವಾನಿ:2008, ಬೆಂಗಳೂರು, ದಿನಾಂಕ: 16ನೇ ಡಿಸೆಂಬರ್‌ 2008. 
ಸರ್ಕಾರದ ಅಧಿಸೂಚನೆ ಸಂಖ್ಯೆ ಕಸಂವಾಪ್ರ:52:ಪ್ರವಾನಿ:2008 ದಿನಾಂಕ:19.11.2008ರಲ್ಲಿ “ಶ್ರೀ ಎಸ್‌. 
ದಯಾಶಂಕರ್‌, ಭಾ.ಆ.ಸೇ. ಮುಖ್ಯಮಂತ್ರಿಯವರ ಆಪ್ತ ಕಾರ್ಯದರ್ಶಿ ಹಾಗೂ ಸರ್ಕಾರದ ಪದನಿಮಿತ್ತ ಜಂಟಿ 
ಕಾರ್ಯದರ್ಶಿ” ಈ ಪದಗಳ ಬದಲಾಗಿ “ಸರ್ಕಾರದ ಜಂಟಿ ಕಾರ್ಯದರ್ಶಿ ಹಾಗೂ ಪದನಿಮಿತ್ತ ಮುಖ್ಯಮಂತ್ರಿಯವರ ಆಪ್ತ 
ಕಾರ್ಯದರ್ಶಿ” ಎಂದು ತಿದ್ದಿ ಓದಿಕೊಳ್ಳತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1514 ಎಸ್‌. ನಾರಾಯಣಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ವಾರ್ತಾ 
ಮತ್ತು ಪ್ರವಾಸೋದ್ಯಮ ಇಲಾಖೆ 
ಕರ್ನಾಟಕ ವಿಧಾನಸಭೆ ಸಚಿವಾಲಯ 
ಅಧಿಸೂಚನೆ 
ಕ್ರಮ ಸಂಖ್ಯೆ: ಎಲ್‌ ಎಎಸ್‌ /ಕವಿಸಸ/ಆ-1/231/ನಿಯೋ/2008, ಬೆಂಗಳೂರು, ದಿನಾಂಕ: 19ನೇ ನವೆಂಬರ್‌ 2008. 
ಶ್ರೀ ಎ.ಎನ್‌. ರಾಜಶೇಖರ್‌, ವ್ಯವಸ್ಥಾಪಕರು, ಇಂದಿರಾಗಾಂಧಿ ಸಂಗೀತ ಕಾರಂಜಿ ವಿಭಾಗ, ತೋಟಗಾರಿಕೆ ಇಲಾಖೆ 
ಬೆ೦ಗಳೂರು ಇವರನ್ನು ಅವರದೇ ಆದ ವೇತನ ಹಾಗೂ ವೇತನ ಶ್ರೇಣಿಯ ಜೊತೆಗೆ ಲಭ್ಯವಿರುವ ವಿಶೇಷ ವೇತನದೊಂದಿಗೆ 
ದಿನಾ೦ಕ:24.10.2008ರ ಅಪರಾಹ್ನದಿಂದ ಜಾರಿಗೆ ಬರುವಂತೆ ವಿಧಾನಸಭೆಯ ಮಾನ್ಯ ಉಪ ಸಭಾಧ್ಯಕ್ಷರ ಇವರ ಸೇವೆಯನ್ನು 
ಇಚ್ಛಿಸುವವರೆಗೆ ಅಥವಾ ಹಾಲಿ ವಿಧಾನ ಸಭೆಯ ಮಾನ್ಯ ಉಪ ಸಭಾಧ್ಯಕ್ಷರ ಪದಾವಧಿಯವರೆಗೆ, ಇವುಗಳಲ್ಲಿ ಯಾವುದು 
ಮೊದಲೋ ಅಲ್ಲಿಯವರೆಗೆ ಮಾನ್ಯ ಉಪ ಸಭಾಧ್ಯಕ್ಷರ ಆಪ್ತ ಕಾರ್ಯದರ್ಶಿಯಾಗಿ, ನಿಯೋಜನೆಯ ಮೇರೆಗೆ ನೇಮಿಸಲಾಗಿದೆ. 
ಸಭಾಧ್ಯಕ್ಷರ ಆದೇಶಾನುಸಾರ 
ಪಿ.ಆರ್‌. 1556 ಹೆಚ್‌.ಎಸ್‌. ಜಗನ್ನಾಥ್‌ 
ಅಧೀನ ಕಾರ್ಯದರ್ಶಿ 
ಕರ್ನಾಟಕ ವಿಧಾನ ಸಭೆ ಸಚಿವಾಲಯ 


